ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ 
ಸದಸ್ಯರ ಹೆಸರು 


= 


231(1868) 
ಡಾ.ಕೆ ಗೋವಿಂದರಾಜ್‌ (ವಿಧಾನಸಚಬೆಯಿಂದ 


ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ 15/03/2022 

ಉತ್ತರಿಸುವವರು : ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
- ಸಾರ ಜನಿಕ ವಲಯ ಉದ್ಯಮಗಳ ಸಚಿವರು. 

ಕಸ ಪಕ್ನೆ ಪಾತರ | 

1 ಕಳೆದ 3 ವರ್ಷಗಳ ಅವಧಿಯಲ್ಲಿ `ರಾಜ್ಯ | ಕಳೆದ ಮೂರು `'ವರ್ಷಗಳಕ್ಲ `ಸಂಗಹವಾದ ಆಸ್ಲಿ ತೆರೆಗೆ 
ಸರ್ಕಾರದ ಬೊಕ್ಕಸಕ್ಕೆ ಸಂಗ್ರಹವಾದ ಆಸ್ತಿ ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 
ತೆರಿಗೆ ಪ್ರಮಾಣ . ಎಷ್ಟು (ವರ್ಷವಾರು, | ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಮತ್ತು 
ಜಿಲ್ಲಾವಾರು ಪ್ರತ್ಯೇಕ ಮಾಹಿತಿ | ಕರ್ನಾಟಕ ಪೌರನಿಗಮಗಳ 1976ರ ಕಾಯ್ದೆಯಡಿ ನಗರ 
ಒದಗಿಸುವುದು) ಸ್ಥಳೀಯ ಸಂಸ್ಥೆಗಳು ಆಸ್ತಿ ತೆರಿಗೆಯನ್ನು ನಿರ್ಧರಿಸಿ, 

ಧಿಸುತ್ತಿದ್ದು ಸಂಗಹಿಸಲಾಗುವ ಆಸ್ತಿ ತೆರಿಗೆಯನ್ನು ನಗರ 
ಸ್ಥಳೀಯ ಸಂಸ್ಥೆಗಳು ತಮ್ಮ ಸ್ವಂತ ನಿಧಿಗೆ ಜಮೆ 
ಮಾಡಿಕೊಂಡು, ವಾರ್ಷಿಕ ಅಯಷ್ಯಯದಲ್ಲಿ ಕೌನ್ನಿಲ್‌ನಲ್ಲಿ 

ಇ ಮಂಡಿಸಿ, ವಿವಿಧ ಖರ್ಚು- ವೆಚ್ಚಗಳಿಗೆ ತಮ್ಮ ವ್ಯಾಪ್ತಿಯಲ್ಲಿ 
ಮೂಲಭೂತ ಸೌಕರ್ಯ ಒದಗಿಸೆಲು/ಅಭಿವ್ಯ ದ್ವಿ 
ಕಾರ್ಯಗಳಿಗೆ ಮೀಸಲಿಟ್ಟು ನಿಯಮಾನುಸಾರ ಭಳ 
ಮಾಡಿಕೊಳ್ಳಲಾಗುತ್ತಿದೆ: 

2 (ಆಸ್ತಿ ತೆರಿಗೆ ನಿಗದಿಪಡಿಸುವ ಇರಿತಾಗಿ1ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಕಲಂ 101 
ಸರ್ಕಾರವು ಅಳವಡಿಸಿಕೊಂಡಿರುವ | ಮತ್ತು 102 ಹಾಗೂ ಕರ್ನಾಟಕ ಪೌರನಿಗಮಗಳ 
ಮಾನದಂಡಗಳೇನು: . ' ಪ್ರಸ್ತುತ ಅಧಿನಿಯಮ 1976ರ ಕಲಂ 108 ಮತ್ತು 109ರಡಿ ಆಸ್ತಿ 
ಅನುಸರಿಸಲಾಗುತ್ತಿರುವ. ನಿಯಮಗಳ | ತೆರಿಗೆ ನಿರ್ಧರಣೆಗೆ ಮಾನದಂಡಗಳನ್ನು ವಿವರಿಸಲಾಗಿದ್ದು 


ಕೋಷ್ಟಕದ ಮಾಹಿತಿ ಒದಗಿಸುವುದು: 


| ಅಸ್ತಿ ತೆರಿಗೆಯನ್ನು ವಿಧಿಸಲಾಗುತಿದ: 


ಸದರಿ ಮಾನದಂಡಗಳನ್ವಯ ನಗರ ಸ್ಥಳೀಯ ಸಂಸ್ಥೆಗಳಿಂದ 


ಆಸ್ತಿ ತೆರಿಗೆಯ ದರಗಳು 


ಸ್ರಸಂ ಕಾಹ ವರ್ಗ ಆಸ್ತಿ ತೆರಿಗೆದರ 
| ಕನಿಷ್ಠ ಗರಿಷ್ಠ 
1 ರಾ 0.5% 3% 
. ಕಟ್ಟಡಗಳು 
“2 ವಸತಿ ಮತ್ತು 0.2% 1.5% 
ವಾಣಿಜ್ಯಯೇತರ 
3 ಖಾಲಿ 0.2% 0.5% 
ನಿವೇಶನಗಳು N 
4 ಕೈಗಾರಿಕೆಗಳು ವಾಣಿಜ್ಯ ಕೆಟಡಗಳಿಗೆ 
ನಿಗಧಿಪಡಿಸುವ ಆಸ್ತಿ 
ತೆರಿಗೆದರದ. ಶೇ.70ರಷ್ಟಕ್ಕೆ 
ಕಡಿಮೆಯಿಲ್ಲದಂತೆ 
ನಿಗಧಿಪಡಿಸುವುದು. 


ಆಸ್ತಿ 'ತರಗೆಗೆ 'ಗಾರಯಾಗತ್ಕ ಸನ ಮೂಲ 
ಮೌಲ್ಯವನ್ನುಕರ್ನಾಟಕ ಸ್ಥಾಂಪ್‌ಅಧಿನಿಯಮ 1957ರ ಕಲಂ 
45 ಬಿ ರಡಿ ಪ್ರಕಟಿಸಲಾಗುವ ಚಾಲ್ತಿ ಸಾಲಿನ ಮಾರುಕಟ್ಟೆ 
ಮಾರ್ಗಸೂಚಿ ಬೆಲೆಗಳ ಶೇ 25ರಷ್ಪನ್ನು ಪರಿಗಣಿಸಿ ಆಸ್ತಿ 
ತೆರಿಗೆಯನ್ನು ನಿರ್ಧರಿಸಲಾಗುವುದು... 


ಸಾವಿರಾರು "ಕೋಟ ರೂಪಾಯಿಗಳ ಸ್ತಿ 
ತೆರಿಗೆ ಸಂಗ್ರಹವಾಗುತಿದ್ದರೂ ಸರ್ಕಾರದ 
ಬೊಕ್ಕಸಕ್ಕೆ ತಲುಮುತ್ತಿರುವುದು ಕಡಿಮೆ ಎಂಬ 
ವಿಷಯ ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಈ ನಿಟ್ಟಿನಲ್ಲಿ ಕಂಡುಬಂದ ನ್ಯೂನತೆಗಳು 
“ಏನು: ಆಗಿರಬಹುದಾದ ನಷ್ಟದ ಅಂದಾಜು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ, 
(ಬಂದಿದ್ದಲ್ಲಿ ಸಂಪೂರ್ಣ ಮಾಹಿತಿಯನ್ನು 


ಒದಗಿಸುವುದು) 


ನಗರ ಸ್ಥಳೀಯ ಸಂಸ್ಥೆಗಳಿಂದ ಸಂಗಹವಾಗುವ ಆಸ್ತಿ |. 
ತೆರಿಗೆಯನ್ನು ನಗರ ಸ್ಥಳೀಯ ಸಂಸ್ಥೆಗಳು ತಮ್ಮ ಸ್ಪಂತ 
ನಿಧಿಗೆ ಜಮಾ ಮಾಡಿಕೊಂಡು, ಕೌನ್ಸಿಲ್‌ ನಿರ್ಣಯದಂತೆ 
ವೆಚ್ಚ ಮಾಡಲು ಅಧಿಕಾರ ಹೊಂದಿರುತ್ತವೆ. ಸರ್ಕಾರದ 
ಬೊಕ್ಕಸಕ್ಕೆ ಆಸ್ತಿ ತೆರಿಗೆಯನ್ನು ಪಾವತಿಸಲಾಗುವುದಿಲ್ಲ. 


ಆಸ್ತಿ ತೆರಿಗೆ ವಸೂಲಾತಿಯಲ್ಲಿ ಶೇ. 100ರಷ್ಟು ಪಗತಿ 
ಸಾಧಿಸಲು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಪೌರಾಡಳಿತ 


ನಿರ್ದೇಶನಾಲಯದಿಂದ. ಕಾಲ ಕಾಲಕ್ಷೆ ನಿರ್ದೇಶನಗಳನ್ನು 
ನೀಡಲಾಗುತ್ತಿದೆ. ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 
ಸಿಬ್ಬಂದಿಯ ಕೊರತೆ ಇದ್ದರೂ, ಕಳೆದ "2 -ವರ್ಷಗಳಲ್ಲಿ 
ಕೋವಿಡ್‌ ಪರಿಣಾಮವಿದ್ದರೂ ಬಹುತೇಕ ನಗರ ಸ್ಥಳೀಯ 
ಸಂಸ್ಥೆಗಳು ಆಸ್ತಿ ತೆರಿಗೆ ವಸೂಲಾತಿಯಲ್ಲಿ ಪ್ರಗತಿ 
ಸಾಧಿಸಿರುವುದು ಕಂಡುಬಂದಿರುತ್ತದೆ. 


ಪ್ರತಿ ಸ್ಥಿರಾಸ್ತಿಗೂ ಗುರುತಿನ ಸಂಖ್ಯೆ(PID 
Property ID) ನೀಡುವಲ್ಲಿ ಮತ್ತು PD 
ಸಂಖ್ಯೆ ಮೂಲಕವೇ ಆಸ್ಥಿ ತೆರಿಗೆ 
ಪಾವತಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಳಂಬ ನೀತಿ 
ಅನುಸರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ: ಬಂದಿದ್ದಲ್ಲಿ ಈ ಕುರಿತಾಗಿ 
ಕಂಡುಕೊಂಡ ನ್ಯೂನತೆಗಳು/ಸಮಸ್ಯೆಗಳು 
ಏನು: ಈ ಸಮಸ್ಯೆಗಳ ಪರಿಹಾರಕ್ಕಾಗಿ 
ಸರ್ಕಾರಕ್ಕೆಗೊಂಡ ಸ್ರಮಗಳೇನು? 


(ಸಂಪೂರ್ಣ ಮಾಹಿತಿ ಒದಗಿಸುವುದು). 


ಇ-ಆಸ್ತಿ ತಂತ್ರಾಂಶದ ಮೂಲಕ ಗುರುತಿನ ಸಂಖ್ಯೆ (PID 


Property ID) ನೀಡಲಾಗುತ್ತಿದೆ. ಆಸ್ತಿ ತೆರಿಗೆ ಪಾವತಿ 
ಕ್ರಮವನ್ನು ಸರಳೀಕರಣಗೊಳಿಸಲು ಹಾಗೂ 
ಅವ್ಯವಹಾರಗಳನ್ನು ತಡೆಯುವ ನಿಟ್ಟಿನಲ್ಲಿ ಸ್ವಯಂಘೋಷಣೆ 


ಯೋಜನೆ, ಆಸ್ತಿ ತೆರಿಗೆ ಲೆಕ್ಕಾಚಾರ ತಂತ್ರಾಂಶ ಹಾಗೂ ಇ- 


ಸ್ಪೀಕೃತಿ ಆನ್‌ಲೈನ್‌ ತಂತ್ರಾಶಗಳನ್ನು ನಗರ ಸ್ಥಳೀಯ 


ಸಂಸ್ಥೆಗಳಲ್ಲಿ ಅನುಷ್ಠಾನಗೊಳಿಸಲಾಗಿದ್ದು, ಆಸ್ತಿ ತೆರಿಗೆ ಪಾವತಿ 
ಕ್ರಮದಲ್ಲಿನ ನ್ಯೂನ್ಯತೆಗಳನ್ನು ಸರಿಪಡಿಸಲು 
ಕಮವಹಿಸಲಾಗಿದೆ 


ಸಂಖ್ಯೆ: ನಅಇ 93 ಜಿಇಎಲ್‌ 2022(%) 


H dP 
EE 
ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು 


Muy 
| 


ಹಳೆರ ಮಯಿ ವರ್ಪಗಳಲ್ಲಿ 


J pe 
ನ್ಯಾ ವಿಧಾನ ಒಳಿಟದ್ತು ಸದಸ್ಕರಾದ ಶ್ರೀ ಡಾ ಕೆ ಗೋವಿಂದರಾಜ್‌ ರವರ ಚುಕ್ಕ 


ಸಂಖ್ಯೆ: 868ರ ಪ್ರಶ್ನೆಗೆ ಉತ್ತರಿಸುವ ಬಗ್ಗೆ 


pi 


ಸಂಗ್ರರ್‌ವಾದ ಆಸ್ತಿ ಸೆರಿಗೆ ವಿ 


pe - 


UU — 


ಗುರುತಿನ ಪ್ರಶ್ನೆ 
ಓನಿ ಆಗೆ 


ವರಗಳು (ರೂ ಅಕ್ಪಗಳಲ್ಲಿ) 


!20:8-19 2019-2C 2020-21 
i - { SN ದ್‌ 
ws) 1470.32 1417.24 
; Sn - LL 
i es. UY | 1430.21 4920.27 
i 
ದಳು ನಗ 142 142 1K 3546.04 
—— — ~ 
| 
! 2 ಬೆಂ ಲರು ಗಾಮಾಂತರ | 120)8,1)3 124.6» 1664.87 
8 ಬೆಳಗಾವಿ 259.04 $108.85 5242 57 
_ } Mk ಮ 
ಸೀಡ್‌ 114.47 | 121695 1052.61 
| — 1 + ದ 
| KN ಜಾಯರಾಜನಗರ 603.01 841.9 682.73 
ಗ | & A § 
uf ಕೃಷಿಳಳ್ಳ-ಹನೆ 1107.06 1125.02 1144.99 
MSS and _ 
1132.74 1070.58 1331.05 
1396.96 154548 1012.42 
7561.29 7362.7 7570.36 
SS \ _ 
2657.39 2642.68 4751.19 
416.09 6013.8 68T 52 


1132.0 


10%)3..8 


1425.91 


——i 


Crannad with Camaannor 


ಕ್ರಮ 
ಸಂಖ್ಯೆ [ಜಿಲ್ಲೆಯ ಹೆಸರು 2018-19 - 


2019-20 - 2020-21 


480.20 496.57 


434.99 


2031.51 2266.50 1675.53 


rT 
$ | 


935.67 1049.04 1322.81 


ಮಂಡ್ಯ 1161.83 1381.91 1498.74 


|» [eo 


9548.01 9768.14 13351.26 


2 
g 
& 


1687.30 


24 ರಾಮನಗರ 1103.18 
ಶಿವಮೊಗ್ಗ 3056.73 


1818.89 2134.64 


1292.59 1355.46 


: 
bp 
8 


3392.74 3698.98 


26 ತುಮಕೂರು 3470.13 3410.61 4599.08 
ಉಡುಪಿ 1629.97 1690.72 1657.28 


1242.33 1166.13 1479.80 


Ke] 
Hd 
[ 
[A 
ಮು 
[e) 


2262.63 2373.62 2509.53 


409.79 416.48 468.28 


71118.82 73677.47 


; ರಂಯಂ 20 
Ansa 0 
Ny Bengauw 


Srannad with CamSaannar 


